ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ವಿಜಯಪುರದಲ್ಲಿ ಜಿಲ್ಲಾ ಕಾರ್ಯಾಲಯಗಳ ಸಂಕರ್ಣವನ್ನು ನಿರ್ಮಾಣ ಮಾಡುವ ಕುರಿತು 


ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು):- 
230 (203) ಮಾನ್ಯಕಂ೦ದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ವಿಜಯಪುರ ನಗರ ಪ್ರದೇಶದ ಮಹಲಬಾಗಾಯತ್‌ ರಿ.ಸ.ನಂ. 313 ಮತ್ತು 314ರಲ್ಲಿ ಜಿಲ್ಲಾ 
ಕಾರ್ಯಾಲಯಗಳ ಸಂಕೀರ್ಣವನ್ನು ನಿರ್ಮಾಣ ಮಾಡುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕಛೇರಿಗಳ ಸಂಕೀರ್ಣ ನಿರ್ಮಾಣದ ಕುರಿತು ಅಂದಾಜು ಪಟ್ಟಿ ಮತ್ತು 
ನಕೆಯೊಂದಿಗಿನ ಪ್ರಸ್ತಾವನೆಯು ಸರ್ಕಾರದಲ್ಲಿ ಸ್ಮೀಕೃತವಾಗಿದೆಯೇ ; ಸ್ಪೀಕೃತವಾಗಿದ್ದರೆ, ಆಡಳಿತಾತ್ಮಕ 
ಅನುಮೋದನೆ ನೀಡಲು ವಿಳ೦ಬ ಮಾಡುತಿರುವುದು ಏಕೆ ; ಯಾವಾಗ ಅನುಮೋದನೆ ನೀಡಲಾಗುವುದು 
; ಅನುಮೋದನೆ ನೀಡದಿರಲು ಕಾರಣವೇನು ; 


(ಇ) ಸದರಿ ಕಾಮಗಾರಿಗೆ ಅನುದಾನದ ಕೊರತೆ ಇದೆಯೇ? 


